ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 868 | 
ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಕೆ.ಎ ತಿಪ್ಪೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 


ಉತ್ತರಿಸುವವರು ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 
ಉತ್ತರಿಸಬೇಕಾದ ದಿನಾಂಕ 09.03.2021 
ಕ್ರಸ ಷ್‌ ಉತ್ತರ 
[o 

(ಅ) | ಜಾಗೃತಿಯ ಕೊರತೆಯಿಂದಾಗಿ ಸೂಕ್ಷ್ಮ ಸಣ್ಣ |ಸೊಕ್ಷ್ಯ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ (ಎಂ.ಎಸ್‌.ಎಂ.ಇ) 
ಮತ್ತು ಮಧ್ಯಮ ಉದ್ಯಮಗಳ (ಎಂಎಸ್‌ಎಂಇ) | ಯೋಜನೆಗಳ ಪ್ರಯೋಜನಗಳು ಸಾಮಾನ್ಯ ಜನರಿಗೆ 
ಯೋಜನೆಗಳ ಪ್ರಯೋಜನಗಳು ಸಾಮಾನ್ಯ | ಪರಿಣಾಮವಾಗಿ ತಲುಪುವಂತಾಗಲು ಕೈಗಾರಿಕೆ ಮತ್ತು ವಾಣಿಜ್ಯ | 
ಜನರಿಗೆ ತಲುಷುತ್ತಿಲ್ಲದ ಪರಿಣಾಮವಾಗಿ ಇಲಾಖೆಯು ಉದ್ದಿಮೆದಾರರ ಜಾಗೃತಿ ಕಾರ್ಯಕ್ರಮಗಳನ್ನು 
ಬಜೆಟ್‌ನಲ್ಲಿ ಹಂಚಿಕೆಯಾದ. ಅನುದಾನವನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಮೂಲಕ ಕೈಗಾರಿಕಾ ಸಂಘಗಳ 
ಸರಿಯಾಗಿ ಬಳಕೆ ಮಾಡುವ ಕ್ರಮಗಳನ್ನು | ಸಹಯೋಗದೊಂದಿಗೆ ನಡೆಸಲಾಗುತ್ತಿದೆ. ಆ ಮೂಲಕ 
ಸರ್ಕಾರ ತೆಗೆದುಕೊಂಡಿದೆಯೇ; ಬಜೆಟ್‌ನಲ್ಲಿ ಹಂಚಿಕೆಯಾದ ಅನುದಾನವನ್ನು ಸರಿಯಾಗಿ ಬಳಕೆ 

ಮಾಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. 

KC) ಸಣ್ಣ ಉದ್ಯಮಿಗಳ ವ್ಯವಹಾರವನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಹೊಸ ಕೈಗಾರಿಕಾ `ನೀ3 2020-25 
ಸರ್ಕಾರವು ತನ್ನ ಯೋಜನೆಗಳ ಬಗ್ಗೆ ಜಾಗೃತಿ | ನ್ನು ಜಾರಿಗೆ ತಂದಿರುತ್ತದೆ. ಸಣ್ಣ ಉದ್ಯಮಿಗಳ ವ್ಯವಹಾರವನ್ನು 
ಮೂಡಿಸಲು ಕ್ರಮಗಳನ್ನು ಕೈಗೊಂಡಿದೆಯೇಃ; | ಹೆಚ್ಚಿಸುವ' ನಿಟ್ಟಿನಲ್ಲಿ ಸರ್ಕಾರವು ತನ್ನ ಯೋಜನೆಗಳ ಬಗ್ಗೆ 
(ವಿವರ ನೀಡುವುದು) ಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ಕರ್ನಾಟಕ ಸಣ್ಣ 

ಕೈಗಾರಿಕೆಗಳ ಸಂಘದ ಮೂಲಕ ಪ್ರತಿ ಜಿಲ್ಲೆಯಲ್ಲಿ ಜಾಗೃತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು 2020-25 ನೇ 
ಸಾಲಿನಲ್ಲಿ ಈಗಾಗಲೇ ಜರುಗಿಸಾದ ಕಾರ್ಯಕ್ರಮಗಳ 
ವಿವರಗಳು ಈ ಕೆಳಗಿನಂತಿವೆ:- 
ಜಾಗೃತಿ ಕಾರ್ಯಕ್ರಮ 1 
ನಡೆಸಲಾದ ದಿನಾಂಕ 
2582070 
29.08.2020 
05052020 
19.09.2020 
30.11.2020 
19.01.2021 
20.01.2021 kl 
- 13.02.2021 
13.02.2021 
19.02.2021 
ಇ) | ಇಲ್ಲವಾದಲ್ಲಿ, ಅದಕ್ಕೆ ಕಾರಣಗಳೇನು” ಅನ್ವಯಿಸುವುದಿಲ್ಲ. 


r—— 


S 


FG 


Re 


ವರ್ಷದಲ್ಲಿ ಹಂಚಿಕೆ 
ಅನುದಾನದಲ್ಲಿ ಖರ್ಚು 
ಹಣವೆಷ್ಟು? 


ಈ) ಕಳೆದ ಇದು ವರ್ಷಗಳ್‌ ಮತ್ತು `ಪಸ್ತತ 


' ಮಾಡಲಾದ 
ಮಾಡಲಾದ 


ಕಸದ ಇದಾ ವರ್ಷಗಳನ್ಲ್‌ ಮತ್ತಾ ಪಾತ ವರ್ಷದ್‌ ಸಂಚ 


ಮಾಡಲಾದ ಅನುದಾನದಲ್ಲಿ ಖರ್ಚು ಮಾಡಲಾದ ವಿವರಗಳು' , 
ಈ ಕೆಳಗಿನಂತಿವೆ:- Nie 
ಅವಧಿ ಹಂಚಿಕೆ ಮಾಡಲಾದ ವೆಚ್ಚ ಮಾಡಲಾದ” 
ಅನುದಾನ ಅನುದಾನ: 
ರೂ.ಲಕ್ಷೆಗಳಲ್ಲಿ ರೂ.ಲಕ್ಷಗಳಲ್ಲಿ 
205-6 306862 13027.48 
2016-17 1387738 1387738 
207-78 9128.00 18936.53 
2085 3411442 31826.77 
2019-20 5208751 51906.34 
2020-21 15953.75 15618.62 


ಸಿಐ 30 ಎಸ್‌ಎಸ್‌ಐ 2021 


(ಪಿ.ಸಿ ಪಾಟೀ 


ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು 


